ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 


ಉತ್ತರಿಸುವ ಸಚಿವರು 


೨(38) 
ಶ್ರೀ ಎನ್‌.ಅಪ್ತಾಜಗೌಡ (ಸ್ಥಳೀಯ ಸಂಸ್ಥೆಗಳಂದ ಜುನಾಯುತರಾದವರು) 
21೦೨9.೭೦೭2೦ 


ಮಾನ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ 
ಉನ್ನತ ಶಿಕ್ಷಣ ಸಚಿವರು 


ಕ್ರ. ಪಶ್ನೆ ಉತ್ತರ 

ಸಂ 

(ಅ) | ಸರ್ಕಾರಿ ಪದವಿ ಮತ್ತು ಬಂದಿದೆ. 
ಇಂಜಿನಿಯರಿಂಗ್‌ ಕಾಲೇಜುಗಳಲ್ಲಿ | 2020-21 ನೇ ಸಾಲಿನಲ್ಲಿ ಸರ್ಕಾರವು ಸರ್ಕಾರಿ ಇಂಜಿನಿಯರಿಂಗ್‌ 
ಸೇವೆ ಸಲ್ಲಿಸಿರುವ ಅತಿಥಿ | ಕಾಲೇಜುಗಳಲ್ಲಿನ ಅತಿಥಿ ಉಪನ್ಯಾಸಕರ ಭತ್ಯೆ ಪಾವತಿಸಲು ರೂ. 408.00 
ಉಪನ್ಯಾಸಕರುಗಳಿಗೆ ಬಹಳ | ಲಕ್ಷಗಳನ್ನು ನಿಗಧಿಗೊಳಿಸಿದ್ದು, ಸದರಿ ಅನುದಾನದಲ್ಲಿ 2019-20 ಮತ್ತು 
ಸಮಯದಿಂದ ವೇತನ | ಹಿಂದಿನ ಸಾಲಿನಲ್ಲಿ ಅತಿಥಿ ಉಪನ್ಯಾಸಕರಿಗೆ ಪಾವತಿಸಬೇಕಾದ ಬಾಕಿ 


ನೀಡದಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೆಲ ಹಾಗಿದ್ದಲ್ಲಿ, ಈ ಬಗ್ಗೆ 
ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು; (ಸಂಪೂರ್ಣ ಮಾಹಿತಿ 
ನೀಡುವುದು) 


ಗೌರವಧನವನ್ನು ಪಾವತಿಸಲು ಅನುಮತಿಗಾಗಿ ಆರ್ಥಿಕ ಇಲಾಖೆಯೊಂದಿಗೆ 


ಸಮಾಲೋಚಿಸಲಾಗಿದ್ದು, ಅನುಮತಿ ದೊರತೆ ಕೂಡಲೇ ಅತಿಥಿ 
ಉಪನ್ಯಾಸಕರುಗಳಿಗೆ ಹಿಂದಿನ ಬಾಕಿಯನ್ನು ಪಾವತಿಸಲು 
ಕ್ರಮವಹಿಸಲಾಗುವುದು. 


ಉಳಿದಂತೆ 2020-21 ನೇ ಸಾಲಿನಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್‌ ಮತ್ತು 
ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜುಗಳಲ್ಲಿ ಕೋರ್ಸ್‌ ಮತ್ತು 
ಕಾರ್ಯಭಾರವನ್ನು ತರ್ಕಬದ್ಧಗೊಳಿಸಿ 2020-21 ನೇ ಸಾಲಿನಲ್ಲಿ ಅತಿಥಿ 
ಉಪನ್ಯಾಸಕರ ಗೌರವಧನ ಪಾವತಿಗೆ ಒಟ್ಟಾರೆ ಒದಗಿಸಿರುವ ಅನುದಾನದ 
ಮಿತಿಯಲ್ಲಿಯೇ ಉಳಿತಾಯವಾಗಲಿರುವ ಲೆಕ್ಕ ಶೀರ್ಷಿಕೆಯಿಂದ 
ಪುನರ್ವಿನಿಯೋಗ ಮಾಡಿಕೊಂಡು ಅತಿಥಿ ಉಪನ್ಯಾಸಕರ ಗೌರವಧನ 
ಪಾವತಿಸಲು ಕ್ರಮವಹಿಸಲಾಗುವುದು. 


2019-20ನೇ ಶೈಕ್ಷಣಿಕ ಸಾಲಿನಲ್ಲಿ ಕಾಲೇಜು ಶಿಕ್ಷಣ ಇಲಾಖಾ ವ್ಯಾಪ್ತಿಯ 
ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಒಟ್ಟು 142288 ಅತಿಥಿ! 
ಉಪನ್ಯಾಕರು ಕಾರ್ಯ ನಿರ್ವಹಿಸಿರುತ್ತಾರೆ. ಸದರಿ ಸಾಲಿನಲ್ಲಿ ಜುಲೈ- 
2019ರಿಂದ 23.03.2020ರ ವರೆಗೆ ಅಂದರೆ ಲಾಕ್‌ಡೌನ್‌ ಪ್ರಾರಂಭವಾದ 
ದಿನಾಂಕ:24.03.2020ರ ನಿಕಟ ಪೂರ್ವ ದಿನಾಂಕದವರೆಗೆ 
ಸಂಭಾವನೆಯನ್ನು ಪಾವತಿಸಲಾಗಿರುತ್ತದೆ. ತದನಂತರ 2019-20ನೇ 
ಶೈಕ್ಷಣಿಕ ಸಾಲಿನಲ್ಲಿ ಬಾಕಿ ಉಳಿದಿರುವ ಪಠ್ಯ ಕ್ರಮವನ್ನು ಅನ್‌ಲೈನ್‌ 
ಮುಖಾಂತರ ಬೋಧನೆಯನ್ನು ಮಾಡಲು ಸೂಚಿಸಿರುವಂತೆ ಪೂರ್ಣಕಾಲಿಕ 
ಬೋಧಕರುಗಳು ಕ್ರಮವಹಿಸಿರುತ್ತಾರೆ, ಆದ್ದರಿಂದ 2019-20ನೇ ಸಾಲಿನಲ್ಲಿ 


ಯಾವುದೇ ಬಾಕಿ ಉಳಿದಿರುವುದಿಲ್ಲ. 2020-21ನೇಶೈಕ್ಷಣಿಕ ಸಾಲಿನಲ್ಲಿ 
ತರಗತಿಗಳು ಇನ್ನೂ ಪ್ರಾರಂಭವಾಗಿರುವದಿಲ್ಲವಾದ್ದರಿಂದ ಅತಿಥಿ 
ಉಪನ್ಯಾಸಕಸರನ್ನು ನೇಮಕ ಮಾಡಿಕೊಂಡಿಲ್ಲದಿರುವುದರಿಂದ ಪ್ರಯುಕ್ತ 
2020-21ನೇ ಸಾಲಿನಲ್ಲಿ ಯಾವುದೇ ಬಾಕಿ ಇರುವುದಿಲ್ಲ. 


ವಿದ್ಯುಚ್ಛಕ್ತಿ ದೂರವಾಣಿ, ವಾಹನ, | 


ಬಂದಿದೆ. 


ಸೆಕ್ಯೂರಿಟಿಗೆ ಸಂಬಂಧಪಟ್ಟ | ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜುಗಳಿಗೆ 2018-19, 2019-20 ಮತ್ತು 
ಅನುದಾನವನ್ನು ಬಹಳ | 2020-21ನೇ ಸಾಲಿನಲ್ಲಿ ವಿದ್ಯುಚ್ಛಕ್ತಿ ದೂರವಾಣಿ, ವಾಹನ, ಸೆಕ್ಯೂರಿಟಿ. | 
| ಸಮಯದಿಂದ | ಅತಿಥಿ ಉಪನ್ಯಾಸಕರ ಭತ್ಯೆ, ಕಛೇರಿ ವೆಚ್ಚಗಳಿಗೆ ಸಂಬಂದಪಟ್ಟಂತೆ ಕಡಿಮೆ 
ಬಿಡುಗಡೆಯಾಗದಿರುವುದು ಸರ್ಕಾರದ | ಅನುದಾನ ಬಿಡುಗಡೆಯಾಗಿದ್ದು, ಅನುದಾನದ ಕೊರತೆ ಉಂಟಾಗಿದೆ. 
ಗಮನಕ್ಕೆ ಬಂದಿದೆಯೇ; ಹಾಗಿದ್ದಲ್ಲಿ, ಈ (ಲಕ್ಷೆ ರೂಗಳಲ್ಲಿ) 
ಬಗ್ಗೆ ಸರ್ಕಾರ ಕೈಗೊಂಡಿರುವ || | ಸರ್ಕಾರದಿಂದ | ಸರ್ಕಾರದಿಂದ 
ಕ್ರಮಗಳೇನು; ಹಿಕ ವರ್ಷ |  ಕೋರಲಾದ | ಒದಗಿಸಲಾದ 
(ಸಂಪೂರ್ಣಮಾಹಿತಿನೀಡುವುದು) ಅನುದಾನ ಅನುದಾನ 

1 [202021 + 688.10 15.00 

21201920 94628 1400 

3 [2018-19 1226.05 500 

ಕಾ 2860.43 - 34.00 


; ಸರ್ಕಾರಕ್ಕೆ ಪ್ರಸ್ತಾವನೆಗಳನ್ನು ಸಲ್ಲಿಸಲಾಗಿದ್ದು, ಸರ್ಕಾರದಿಂದ ಹೆಚ್ಚುವರಿ 


2019-20ನೇ ಸಾಲಿಗೆ ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜುಗಳಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಅರೆಕಾಲಿಕ  ಉಪನ್ಯಾಸಕರುಗಳ ಭತ್ಯೆ, 
ಸೆಕ್ಯೂರಿಟಿ ಗಾರ್ಡ್‌ಗಳ ಭತ್ಯೆ, ವಿದ್ಯುತ್‌-ನೀರು ದೂರವಾಣಿ ವೆಚ್ಚ, ಕಟ್ಟಡ 
ಬಾಡಿಗೆ ಹಾಗೂ ಕಛೇರಿ ವೆಚ್ಚಗಳನ್ನು ಭರಿಸಲು ಅನುದಾನಿತ ಕೊರತೆಯ 
ಪರಿಸ್ಥಿತಿಯನ್ನು ವಿವರಿಸಿ ಹೆಚ್ಚುವರಿ ಅನುದಾನ ರೂ. 1647.56 ಲಕ್ಷಗಳನ್ನು 
ಒದಗಿಸಲು ಈ ಕಛೇರಿ ಪತ್ರಸಂಖ್ಯೆ: ಡಿಟಿಇಂಡಿವಿಪಿ(1) 2019, 
ದಿನಾಂಕ01-06-2019, 06-06-2019, 15-07-2019, 18-11-2019, 20- 
12-2019, 30-12-2019 ಮತ್ತು 19-02-2020ರಲ್ಲಿ ಹಲವಾರು ಬಾರಿ 


ಅನುದಾನ ಬಿಡುಗಡೆ ಆಗಿರುವುದಿಲ್ಲ. 

2020-21ನೇ ಸಾಲಿನಲ್ಲಿ ಸರ್ಕಾರಿ ಇಂಜಿನಿಯರಿಂಗ್‌ 
ಕಾಲೇಜುಗಳಲ್ಲಿನ ವಿದ್ಯುಚ್ಛಕ್ತಿ ದೂರವಾಣಿ, ವಾಹನ, ಸೆಕ್ಯೂರಿಟಿ, ಅತಿಥಿ 
ಉಪನ್ಯಾಸಕರ ಭತ್ಯೆ, ಕಛೇರಿ ವೆಚ್ಚಗಳಿಗೆ ಇಲಾಖೆಯ ಇತರೆ 
ಲೆಕ್ಕ ಶೀರ್ಷಿಕೆಯಲ್ಲಿ ಉಳಿತಾಯವಾಗುವ ಅನುದಾನದಿಂದ 
ಪುನರ್‌ವಿನಿಯೋಗ ಮಾಡಿ ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜುಗಳಿಗೆ 
ಬಿಡುಗಡೆ ಮಾಡಲು ಕ್ರಮವಹಿಸಲಾಗುವುದು. 


[ಸರ್ಕಾರಿ ಪದವಿ ಕಾಲೇಜುಗಳಿಗೆ ಆಯಾ ಸಾಲಿನಲ್ಲಿ ವಿದ್ಯುತ್‌ ಮತ್ತು 
ದೂರವಾಣಿ ವೆಚ್ಚಗಳಿಗೆ ಸರ್ಕಾರ ಒದಗಿಸಿರುವ ಅನುದಾನದಲ್ಲಿ ಬಿಡುಗಡೆ 
ಮಾಡಲಾಗಿರುತ್ತದೆ. ಸರ್ಕಾರಿ ಕಾಲೇಜುಗಳಿಗೆ ಯಾವುದೇ ವಾಹನ 
ಸೌಲಭ್ಯವನ್ನು ನೀಡಿರುವುದಿಲ್ಲ. ಹಾಗೂ ಯಾವುದೇ ಸೆಕ್ಯೂರಿಟಿಗಳನ್ನು 
ನೇಮಕ ಮಾಡಿಕೊಂಡಿರುವುದಿಲ್ಲ. 


(ಇ) | ಸರ್ಕಾರಿ ಪದವಿ ಮತ್ತು | ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜುಗಳಲ್ಲಿ ಬೋಧಕ ಸಿಬ್ಬಂದಿಗಳ ವಿವರ 
ಇಂಜಿನಿಯರಿಂಗ್‌ ಕಾಲೇಜುಗಳಲ್ಲಿ | ಈ ಕೆಳಕಂಡತಿದೆ. 
ಖಾಲಿ ಇರುವ 
ಬೋಧಕ/ಭೋಧಕೇತರ . ಹುದ್ದೆಗಳ ಮಂಜೂರಾದ ನ ಖಾಲಿಯಿರುವ 
ಹುದ್ದೆಗಳೆಷ್ಟು; ಅವುಗಳನ್ನು ಯಾವಾಗ ಪದನಾಮ ಹುದ್ದೆಗಳು i ಹುದ್ದೆಗಳು 
ಭರ್ತಿ ಮಾಡಲಾಗುವುದು? ಪ್ರಾಂಶುಪಾಲರು T 
(ವಿವರನೀಡುವುದು) ! | ಇಂಜಿನಿಯರಿಂಗ್‌ a P 5 
2 | ಪ್ರಾಧ್ಯಾಪಕರು 64 16 48 
ಪ್ಲೇಸ್‌ಮೆಂಟ್‌ 
3 10 0 10 
ಸಹಾಯಕ 
4 | ಪ್ರಾಧ್ಯಾಪಕರು 145 91 54 
(ಗ್ರೂಪ್‌-ಎ) 
ಸಹಾಯಕ 
5 | ಪ್ರಾಧ್ಯಾಪಕರು 397 228 169 
(ಗ್ರೂಪ್‌-ಬಿ) 
[Tams | 
ನಿರ್ದೇಶಕರು 
6 ದೈಹಕರಿಕ್ಷಣ 10 6 4 
ಮತ್ತು ಕ್ರೀಡೆ] 
7 | ಗ್ರಂಥಪಾಲಕರು 10 5 5 


ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜುಗಳಲ್ಲಿನ ಬೋಧಕ ಸಿಬ್ಬಂದಿಗಳನ್ನು 
ಎಐಸಿಟಿಇ ನಿಯಮಗಳನ್ವಯ ಭರ್ತಿ ಮಾಡಬೇಕಾಗಿದ್ದು, ಮಾರ್ಚ್‌ 2019 
ರಂದು 07 ನೇ ಎಐಸಿಟಿಇ ನಿಯಮಗಳನ್ನು ಜಾರಿಗೆ ತರಲಾಗಿದ್ದು, 
ಇದರನ್ವಯ, ನೇಮಕಾತಿ ವಿಧಾನ, ವಿದ್ಯಾರ್ಹತೆ ಮತ್ತು ಸೇವಾ 
ಷರತ್ತುಗಳನ್ನು ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳಲ್ಲಿ 
ಅಳವಡಿಸಿಕೊಂಡ ನಂತರ ಸದರಿ ಹುದ್ದೆಗಳನ್ನು ಭರ್ತಿ 


ಮಾಡಬೇಕಾಗಿರುತ್ತದೆ. ಅಂತಿಮ ಹಂತದ ಪರಿಶೀಲನೆಯಲಿದ್ದು ನೇಮಕಾತಿ ; 
ವ ಫ್‌ 


ನಿಯಮಗಳು ತಿದ್ದುಪಡಿಯಾದ ಕೂಡಲೇ ಸದರಿ ಹುದ್ದೆಗಳನ್ನು ಭರ್ತಿ 


ಮಾಡಲು ಕ್ರಮ ಜರುಗಿಸಲಾಗುವುದು. 


ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಖಾಲಿ ಇರುವ ಬೋಧಕ ಮತ್ತು 
ಬೋಧಕೇತರ ಹುದ್ದೆಗಳ ಮಾಹಿತಿಯನ್ನು ಅನುಬಂಧ-1ರಲ್ಲಿ ನೀಡಿದೆ. 


ಪ್ರಾಂಶುಪಾಲರು; 

ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲ ಪ್ರಾಂಶುಪಾಲರ 
ಹುದ್ದೆಗಳನ್ನು ಯು.ಜ.ಸಿ ಮಾರ್ಗಸೂಚಿಗಳು/ಮಾಸದಂಡಗಳಪ್ಪಯ ನೇರ 
ನೇಮಕಾತಿ ಮೂಲಕ ಭರ್ತಿ ಮಾಡಲು ಆದೇಶಿಸಲಾಗಿದೆ. ಅದರಂತೆ 


| ಸರ್ಕಾರದ ಹಂತದಲ್ಲ ತೆಗೆದುಕೊಂಡ ತೀರ್ಮಾನದಂತೆ ಒಟ್ಟು 310 
ಪ್ರಾಂಶುಪಾಲರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ | 


ಮಾಡುವ ಸಂಬಂಧ ದಿನಾಂಕ:೦೨.೦೨.೭೦೭೦ರ 
ಸಂಖ್ಯೆ:ಇಡಿ/121/ಡಿಸಿಇ/2೦18ರಲ್ಲ ನಿಯಮಗಳನ್ನು ರೂಪಿಸಿ ಅಂತಿಮ 
ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. 


ಸಹಾಯಕ 2 

ಇಲಾಖೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲ ಖಾಅ ಇರುವ 
1242 ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳನ್ನು ಭರ್ತಿ ಮಾಡುವ 
ಸಂಬಂಧ ದಿನಾಂಕ:೦8.07.2೦೭೦ ರ ಸರ್ಕಾರದ ಅಧಿಸೂಚನೆ 
ಸಂಖ್ಯೆ:ಐಡಿ/2ರ7/ಡಿಸಿಇ/ 2೦1೦(ಭಾ-3) ರಲ್ಲ ಅಂತಿಮ ವಿಶೇಷ 
ನೇಮಕಾತಿ ನಿಯಮಗಳನ್ನು ಹೊರಡಿಸಲಾಗಿದೆ. 


ಪ್ರಸ್ತುತ ಕೋವಿಡ್‌-1೨ ಹಿನ್ನೆಲೆಯಲ್ಲಿ 2೦೭೦-೭1 ನೇ ಸಾಅನಲ್ಲ 
ಯಾವುದೇ ನೇರ ನೇಮಕಾತಿಯನ್ನು ಕೈಗೊಳ್ಳುವಂತಿಲ್ಲ ಎಂಬುದಾಗಿ 
ಆರ್ಥಿಕ ಇಲಾಖೆಯ  ದಿನಾಂಕ:೦6.೦7.2೦೭೦ ರ ಸುತ್ತೋಲೆ 
ಸಂಖ್ಯೆ:ಆಇ/೦3/ಬಇಎಂ/2೦2೦ ರಲ್ಲ ಸೂಚಿಸಲಾಗಿರುತ್ತದೆ. 


ಆದಾಗ್ಯೂ, ಈಗಾಗಲೇ ಆರ್ಥಿಕ ಇಲಾಖೆಯು ಅನುಮತಿ ನೀಡಿರುವ 
ಒಟ್ಟು 31೦ ಪ್ರಾಂಶುಪಾಲರು ಮತ್ತು 1242 ಸಹಾಯಕ ಪ್ರಾಧ್ಯಾಪಕರ 
ಖಾಲ ಹುದ್ದೆಗಳನ್ನು ಭರ್ತಿ ಮಾಡುವ ಸಂಬಂಧ ನೇಮಕಾತಿ 
ಪ್ರಕ್ರಿಯೆಯನ್ನು ಕೈಗೊಳ್ಳಲು ಅನುಮತಿ ನೀಡುವಂತೆ 
ದಿನಾಂಕ:೦5.೦8.೭೦೭೦ರ ಪತ್ರದಲ್ಲ ಸರ್ಕಾರವನ್ನು ಕೋರಿದ್ದು ಪ್ರಸ್ತಾವನೆ 
ಸರ್ಕಾರದ ಪರಿಶೀಲನೆಯಲ್ರದೆ. 


ದ್ವೆಹಿಕ ೨ಿಕ್ಷಣ ಬೋಧಕರು ಮತು ಗಂಥಪಾಲಕರು;- 

ದೈಹಿಕ ಪಿಕ್ಷಣ ಬೋಧಕರ ಹಾಗೂ ಗ್ರಂಥಪಾಲಕರ ನೇಮಕಾತಿಗೆ 
ಸಂಬಂಧಿಸಿದಂತೆ. ಕರಡು ನಿಯಮಗಳನ್ನು ಸಿದ್ದಪಡಿಸಿ, ಸರ್ಕಾರಕ್ಕೆ 
ಸಲ್ಲಸಲಾಗಿತ್ತು. ದಿನಾಂಕ:17/06/2೦2೦ ರ ಸರ್ಕಾರದ ಪತ್ರ ಸಂಖ್ಯೆ: 
ಇಡಿ 337 ಯುಸಿ 2೦1 ರಲ್ಲ ದೈಹಿಕ ಶಿಕ್ಷಣ ಬೋಧಕರ ಹಾಗೂ 
ಗ್ರಂಥಪಾಲಕರ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ವಿವರವಾದ 
ಪ್ರಸ್ತಾವನೆಯನ್ನು ಒಂದು ವರ್ಷದ ನಂತರ ಸಲ್ತ್ಪಸುವಂತೆ ತಿಆಸಲಾಗಿದೆ. 


ಅಲ್ಲದೆ, ಪ್ರಸ್ತುತ ಕೋವಿಡ್‌-19 ಹಿನ್ನೆಲೆಯಲ್ಲ 2೦೭೦-2೭1 ನೇ ಸಾಅನಲ್ಲ 
ಯಾವುದೇ ನೇರ ನೇಮಕಾತಿಯನ್ನು ಕೈಗೊಳ್ಳುವಂತಿಲ್ಲ ಎಂಬುದಾಗಿ 
ಆರ್ಥಿಕ ಇಲಾಖೆಯ  ದಿನಾಂಕ:೦6.07.2೦೭2೦ ರ ಸುತ್ತೋಲೆ 
ಸಂ:ಆಇ/೦3/ಅಇಎಂ/ 2೦೭೦ರಲ್ಲ ಸೂಚಿಸಲಾಗಿರುತ್ತದೆ. 


7 ಪಾಧಕೌತರ ಪಧ್ಯಗವ 

ಇಲಾಖೆಯಲ್ಲ ಖಾಅ ಇರುವ ಪ್ರಥಮ ದರ್ಜೆ ಸಹಾಯಕರು ೩ ದ್ವಿತೀಯ 
ದರ್ಜೆ ಸಹಾಯಕರ ಹುದ್ದೆಗಳ ಪೈಕಿ 123 ಪ್ರ.ದ.ಸಹಾಯಕರು, 88 
ಧ್ವಿ.ದ.ಸಹಾಯಕರ ಹುದ್ದೆಗಳನ್ನು ಭರ್ತಿಮಾಡುವ ಸಂಬಂಧ ಸರ್ಕಾರದ 
ಪತ್ರ ಸಂಖ್ಯೆ:ಐಡಿ/1॥16/ ಯುಇಸಿ/2೦16, ದಿ:21.೦5.೭೦1೨ರಲ್ಲ ಅನುಮತಿ 
ನೀಡಲಾಗಿದ್ದು, ಅದರಂತೆ ಸದರಿ ಹುದ್ದೆಗಳನ್ನು ಭರ್ತಿ ಮಾಡುವ 
ಸಂಬಂಧ ಕರ್ನಾಟಕ ಲೋಕ ಸೇವಾ ಆಯೋಗಕ್ಕೆ ಪ್ರಸ್ತಾವನೆಯನ್ನು 
ಸಲ್ಪಸಲಾಗಿದೆ. ಕರ್ನಾಟಕ ಲೋಕ ಸೇವಾ ಆಯೋಗವು ನೇಮಕಾತಿಗೆ 
ಅಧಿಸೂಚನೆಯನ್ನು ಹೊರಡಿಸಿದ್ದು, ಅಹ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು 
ನೀಡಿದ ನಂತರ ಸದರಿ ಖಾಅ ಹುದ್ದೆಗಳನ್ನು ನಿಯಮಾನುಸಾರ ಭರ್ತಿ 
ಮಾಡಲು ಕ್ರಮವಹಿಸಲಾಗುವುದು. 


ಇಲಾಖೆಯಲ್ಲ ಖಾಅ ಇರುವ ಬೆರಕಚ್ಚುಣಾರರ ಮತ್ತು ಪರಿಚಾರಕರ 
ಹುಡ್ಚೆಗಳಗೆ ಹೊರಗುತ್ತಿಗೆ ಆಧಾರದ ಮೇಲೆ ಸೇವೆಯನ್ನು ಬಳಸಿಕೊಳ್ಳಲು 
ಸರ್ಕಾರವು ಸೂಚಿಸಿದ್ದು, ಅದರಂತೆ ಸರ್ಕಾರಿ ಪದವಿ ಕಾಲೇಜುಗಳಲ್ಲ 
ಖಾಅ ಇರುವ ಬೆರಳಚ್ಚುಗಾರರು ಮತ್ತು ಪರಿಚಾರಕರ (ಗ್ರೂಪ್‌-ಡಿ) 
ಹುದ್ದೆಗಳಗೆ ಸೇವಾ ಗುತ್ತಿಗೆ ಏಜೆನ್ಸಿ ಮುಖಾಂತರ ಸೇವೆಯನ್ನು ಪಡೆಯಲು 
ಪರಿಶೀಅಸಲಾಗುತ್ತಿದೆ. 


ಕಡತೆ ಸಂಖ್ಯೆ: ಇಡಿ ೨3 ಹೆಜ್‌ಪಿಟ 2೦೭೦ 


(ಡಾ: ಅಪ್ಪ ನಾರಾಯಣ ಸಿ.ಎನ್‌) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಉನ್ನತ ಶಿಕ್ಷಣ ಸಚಿವರು 


